” ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ 
ಸದಸ್ಯರ ಹೆಸರು 


ಪ್ರಶ್ನೆ ಸಂಖ್ಯೆ 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


101 (1268) 

ಶ್ರೀ ಎಸ್‌.ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 
(ಸ್ಥಳೀಯ ಸಂಸ್ಥೆಗಳಿಂದ ಚುನಾಯುತರಾದವರು) 
17-03-2020 

ಮಾನ್ಯ ನಗರಾಭವೃದ್ಧಿ ಸಚಿವರು 


ಪಶ್ನೆ 


- ಉತ್ತರ 


ಚಾಮರಾಜ `ನೆಗರದೆ್ಲ'' ಒಳೆಚೆರಂಡಿ 
ವ್ಯವಸ್ಥೆಯ ಕಾಮಗಾರಿಗಳು 
ಪೂರ್ಣಗೊಂಡಿವೆಯೇ: 
ಕಾಮಗಾರಿಗಳು ಪೂರ್ಣಗೊಳ್ಳದೇ 
ಇದ್ದಲ್ಲ. ಯಾವ ಯಾವ 
ಕಾಮಗಾರಿಗಳು ಬಾಕಿ ಇವೆ: ಇದಕ್ಕೆ 
ತಗುಅದ ಒಟ್ಟು ಅಂದಾಜು 
ವೆಚ್ಚ ಎಷ್ಟು: 


ಏಷ್ಯೀಯೆನ್‌ ಅಭವೃದ್ಧಿ ಬ್ಯಾಂಕ್‌ ನೆರವಿನೆ 
ಕರ್ನಾಟಕ ನಗರ ವಲಯ ಬಂಡವಾಳ ಹೂಡಿಕಾ 
ಕಾರ್ಯಕ್ರಮದಡಿಯಲ್ಲಿ (ಎನ್‌.ಕೆ.ಯು.ಎಸ್‌.ಐ.ಪಿ) 
ಚಾಮರಾಜನಗರದಲ್ಲಿ ಒಳಚರಂಡಿ ವ್ಯವಸ್ಥೆಯ 
ಕಾಮಗಾರಿ ದಿನಾಂಕ 31/12/2018 ರಂದು 
ಪೂರ್ಣಗೊಂಡಿದೆ. ಮುಂದಿನ ನಿರ್ವಹಣೆಗೆ ನಗರಸಭೆ, 
ಚಾಮರಾಜನಗರ ರವರಿಗೆ ಹಸ್ತಾಂತರಿಸಿದೆ. ಸದರಿ 
ಕಾಮಗಾರಿಗೆ ಇದುವರೆಣೂ ರೂ.೭೨.1೨ ಕೋಟ ವೆಚ್ಚ 
ಮಾಡಲಾಗಿದೆ. 


ಆ) 


ಒಳಚರಂಡಿ ಕಾಮಗಾರಿ 
ಮುಗಿದ್ದರೂ. ಮನೆ ಮನೆಗೆ ಸಂಪರ್ಕ 
ಕಲ್ಪಸದಿರಲು ಕಾರಣಗಳೇನು: 
ಒಳಚರಂಡಿ ಕಾಮಗಾರಿಯಲ್ಪ 
ಲೋಪದೋಷಗಳೇನಾದರೂ 
ಇದೆಯೇ: 


ಚಾಮರಾಜನಗರ ಪ್ಣಣದಾ 161೨1 ಮೆನೆಗಳದ್ದು. | 
ಸುಮಾರು 6300 ಮನೆ ಸಂಪರ್ಕವನ್ನು 
ಕಲ್ತಸಲಾಗಿರುತ್ತದೆ. ಉಳದ ಮನೆ ಸಂಪರ್ಕಗಳು 
ಪ್ರಗತಿಯಲ್ಲರುತ್ತದೆ. 

ಮನೆ ಸಂಪರ್ಕ ಕಲ್ಪಸಲು ವಿಕಂಬಕ್ಕೆ ಕಾರಣಗಳು 
ಈ ಕೆಳಕಂಡಂತಿರುತ್ತದೆ: 
1) ಮನೆಗೆ ಸಂಪರ್ಕವನ್ನು ಪಡೆಯಲು, ಸಂಬಂಧಪಟ್ಟ 
ಮನೆ ಮಾಲೀಕರು ಒಂದು ಸಂಪರ್ಕಕ್ಕೆ ತಗಲುವ 
ವೆಚ್ಚ ಸುಮಾರು ರೂ.50೦00/- ರಿಂದ 
ರೂ.15ರ೦೦೦/- ವರೆಗೆ ಭರಿಸಬೇಕಾಗಿರುತ್ತದೆ. 


ಚಾಮರಾಜನಗರದ ಒಟ್ಟು ಮನೆಗಳ ಸಂಖ್ಯೆ.16191 
ಗಳದ್ದು ಒಂದು ರಿಸಿವಿಂಗ್‌ ಜೇಂಬರ್‌ಗೆ 3 ಮನೆ 
ಸಂಪರ್ಕ ಕಲ್ಪಸಬಹುದಾಗಿರುತ್ತದೆ. ಅದರಂತೆ ಒಟ್ಟು 
5897 ರಿಸಿವಿಂಗ್‌ ಜೇಂಬರ್‌ಗಳು ಅವಶ್ಯಕತೆ 
ಇರುತ್ತದೆ. 


ಮೊದಲನೆ ಹಂತದ ಕಾಮಗಾರಿಯ ಅಂದಾಜು 
ಪಟ್ಟಿಯಲ್ಲ 2415 ರಿಸಿವಿಂಗ್‌ ಚೇಂಬರ್‌ಗಳನ್ನು ಮಾತ್ರ 
ಅಳವಡಿಸಲು ಅವಕಾಶವಿದ್ದು, ಇವುಗಳನ್ನು 
ನಿರ್ಮಿಸಲಾಗಿದೆ ಹಾಗೂ ಸುಮಾರು 8೦೦ ರಿಪಿವಿಂಗ್‌ 
ಚೇಂಬರ್‌ಗಳನ್ನು ನಗರೋತ್ಸಾನ ರಸ್ತೆ ಕಾಮಗಾರಿಗಳ 
ಪ್ರಗತಿಯ ಸಂದರ್ಭದಲ್ಲ ನಿರ್ಮಿಸಲಾಗಿರುತ್ತದೆ. ಉಳದ 
2182 ರಿಸಿವಿಂಗ್‌ ಜೇಂಬರ್‌ಗಳು ಅಗತ್ಯವಿರುತ್ತದೆ. 
ಆದರೆ ಅನುದಾನ ಲಭ್ಯವಿರದ ಕಾರಣ ಮನೆ ಮನೆಗೆ 
ಸಂಪರ್ಕ ಕಲ್ಪಸಲು ವಿಕಂಬವಾಗಿರುತ್ತದೆ. 


2) 


2 


ಇ) 


ಪ್ರಸ್ತುತ ತೆರೆದ ಚರಂಡಿಗಳೆಲ್ಲೇ ಕೊಳಚೆ 
ನೀರು ಹರಿಯುತ್ತಿದ್ದು. ಬೇಸಿಗೆಯಲ್ಲ 
ಖಾಲಯುಲೆಗಳು ಹರಡುವ ಸಂಭವ 
ಇರುವುದರಿಂದ ಕೂಡಲೇ ಮನೆ 
ಮನೆಗಳಗೆ ಒಳಚರಂಡಿ ಸಂಪರ್ಕ 
ಕಲ್ಪಸಲು ಸೂಕ್ತ ಕ್ರಮ 
ಜರುಗಿಸಲಾಗುವುದೇ ? 


ಮೆನೆಗಳಗೆ ಸಂಪರ್ಕವನ್ನು ಸೆಂಬಂಧಪಟ್ಟ 
ಮನೆ ಮಾಲೀಕರು ಕಲ್ಪಸಿಕೊಳ್ಳಬೇಕಾಗಿರುತ್ತದೆ. 
ಈ ಕಾರ್ಯಕ್ಕೆ ಸರ್ಕಾರೇತರ ಹ್ಟಯಂ ಸೇವಾ ಸಂಸ್ಥೆಯವರಿಂದ 
ಅರಿವು ಮೂಡಿಸಿ ಸುಮಾರು 630೦೦ ಮನೆ ಸಂಪರ್ಕಗಳನ್ನು 
ಕಲ್ಪಸಲಾಗಿರುತ್ತದೆ. 


ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಗಳ ಮನೆಗಳಗೆ 
ಉಚಿತವಾಗಿ ನಗರಸಭೆಯ ಅನುದಾನದಲ್ಪ್ಲ, ಒಳಚರಂಡಿ 
ಸಂಪರ್ಕ ಕಲ್ಪಸಲಾಗುತ್ತಿದ್ದು. ಕಾಮಗಾರಿಗಳು 
ಪ್ರಗತಿಯಲ್ಲರುತ್ತವೆ 


ಕಡತ ಸಂಖ್ಯೆ: ನಅಇ 88 ಪಿ.ಆರ್‌.ಜೆ 2೦೦2೦ 


.ಎ. ಬಿಸವರಾಜ) 
ನಗರಾಭವೃದ್ಧಿ ಸಚಿವರು. 


